ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 


2350 


ಶ್ರೀ ಕೆ. ಪ್ರತಾಪಚಂದ್ರ ಶೆಟ್ಟಿ ಸ್ಥಳೀಯ ಸಂಸ್ಥೆಗಳ ಕ್ಲೇತು 


ಉತ್ತರಿಸುವ ಸಚಿವರು ಪ್ರವಾಸೋದ್ಯಮ, ಪರಿಸರ ಹಾಗೂ ಜೀವಿಶಾಸ್ತ್ರ ಸಚಿವರು 
: ಉತ್ತರಿಸುವ ದಿನಾಂಕ 29-03-2021 
(ಅ) | ರಾಜ್ಯದ ಅತ್ಯುತ್ತಮ 10 
| ಪ್ರವಾಸೋದ್ಯಮ ಕೇಂದ್ರಗಳು 
ಯಾವುವು;: 1 : ರಿಂದ: 10ರ 
| ಕೆಮಾಂಕ (೬p ೬) ದಲ್ಲಿ p 
| ನೀಡುವುದು; : ಪ್ರತಿ ಜಿಲ್ಲೆಯ ರಾಜ್ಯದಲ್ಲಿರುವ ಪ್ರವಾಸಿ ಕೇಂದ್ರಗಳನ್ನು 
'ಅತ್ಯುತ್ತಮ 10 ಪ್ರವಾಸೋದ್ಯಮ | ಶ್ರೇಣಿಕರಣಗೊಳಿಸಿರುವುದಿಲ್ಲ. 5 
ಕೇಂದ್ರಗಳು ಯಾವುವು; / 
(ಜಿಲ್ಲಾವಾರು 1 ರಿಂದ 710ರ 
ಕುಮಾಂಕ (0ರ .ೀಗ)ದಲ್ಲಿ 
ನೀಡುವುದು) ' 
ಆ) | ಅವುಗಳ ಅಭಿವೃದ್ದಿಗಾಗಿ 
“ಸರ್ಕಾರ ಬಿಡುಗಡೆ ಮಾಡಿರುವ ಉದ್ಭವಿಸುವುದಿಲ್ಲ. " 
ಅನುಜಾನವಸ್ಟುಪಚ್ಚು ವೆಷ್ಟು; j 
ಇ) ನೂತನವಾಗಿ ಆಯ್ಕೆಯಾಗಿರುವ. ನೂತನಬಾಗಿ ಆಯ್ಕೆಯಾಗಿರುವ ಹ ಪ್ರವಾಸೋದ್ಯಮ, ಪರಿಸರ 
ಪ್ರವಾಸೋದ್ಯಮ ಸಚಿವರು | ಮತ್ತು ಜೀವಿಶಾಸ್ತ್ರ ಸಚಿವರು ಈಗಾಗಲೇ 18 ಪ್ರವಾಸಿ ಕೇಂದ್ರಗಳಿಗೆ 
ಎಷ್ಟು ಪ್ರವಾಸೋದ್ಯಮ | ಬೇಟಿ ನೀಡಿರುತ್ತಾರೆ. 4 
ಕೇಂದ್ರಗಳಿಗೆ ಭೇಟಿ ನೀಡಿದ್ದಾರೆ; y 
ಈ) |ಕೇರಳ, ಗೋವಾ ರಾಜ್ಯಗಳ | ಕರಾವಳಿ ನಿಯಂತ್ರಣ ವಲಯ (€2)ದ ನಿರ್ಬಂಧನೆಗಳ ಜಾರಿಗೆ | 
ರೀತಿಯಲ್ಲಿ ಪ್ರವಾಸೋದ್ಯಮ | ಬರುವ ಮುನ್ನವೇ ಕೇರಳ ಮತ್ತು ಗೋವಾ ರಾಜ್ಯಗಳಲ್ಲಿ ಅಂದರೆ, 
ಕ್ನೇತ್ರ ಅಭಿವೃದ್ದಿ ಪಡಿಸುವ | 1980ರ ದಶಕದಿಂದಲೇ ಪ್ರವಾಸೋದ್ಯಮ ಅಭಿವೃದ್ಧಿ ಕಾರ್ಯಗಳು 
"ನಿಟ್ಟಿನಲ್ಲಿ ಯಾವ ರೀತಿಯ | ಆರಂಭಗೊಂಡಿರುತ್ತವೆ. 2011ರಲ್ಲಿ ಕೆಲವು ಕರಾವಳಿ ಪ್ರದೇಶಗಳನ್ನು 
ಚಿಂತನೆ ಹೊಂದಿದ್ದಾರೆ? | ಪರಿಸರ (ರಕ್ಷಣೆ) ಕಾಯ್ಗೆ-1986ರಡಿ ಕರಾವಳಿ ನಿಯಂತ್ರಣ ವಲಯ 
(ಕೇ೦ದ್ರವಾರು ((ಇ2)ದ ವ್ಯಾಪ್ತಿಗೆ ತರಲಾಗಿರುತ್ತಡೆ. ಆದ್ದರಿಂದ, ಯಾವುದೇ 
ದಿನಾಂಕದೊಂದಿಗೆ ಮಾಹಿತಿ | ಅಭಿವೃದ್ಧಿ ಕಾರ್ಯಗಳಿಗೆ ಕರಾವಳಿ ನಿಯಂತ್ರಣ ವಲಯ. (೧2) ದ 
ನೀಡುವುದು) | ಪೂರಾನುಮತಿ ಪಡೆಯಬೇಕಾಗಿರುತ್ತದೆ. 


ಕರಾವಳಿ ನಿಯಂತ್ರಣ ವಲಯ (€(ಣ2)ದ ಕರಡು ಅಧಿಸೂಚನೆಯನ್ನು 
ಕೇಂದ್ರ ಸರ್ಕಾರದಿಂದ ದಿನಾಂಕ: 18.01.2019ರಂದು 
ಹೊರಡಿಸಲಾಗಿರುತದೆ. . ಅಂತಿಮ ಅಧಿಸೂಚನೆಯನ್ನು ಸಕ್ಷಮ 
ಪ್ರಾಧಿಕಾರವು ಹೊರಡಿಸಿದ ನಂತರ, ನಿಯಮಾನುಸಾರ ಅನುಮತಿ | 
ಪಡೆದು ರಾಜ್ಯದ' ಕರಾವಳಿ ಪ್ರದೇಶಗಳಲ್ಲಿ ಪ್ರವಾಸೋದ್ಯಮ 
ಚಟುವಟಿಕೆಗಳನ್ನು ಕೈಗೊಳ್ಳಲು ಕ್ರಮವಹಿ ಸಲಾಗುವುದು. 


| ಈಗಾಗಲೇ ಕರ್ನಾಟಕದ ಎರಡು ಕಡಲ ತೀರಗಳಾದ ಕಾಸರಕೋಡ್‌ 


ಮತ್ತು ಪಡುಬಿದ್ರಿ ಬೀಚ್‌ಗಳಿಗೆ "ಫೌಂಡೇಷನ್‌ ಫಾರ್‌ ಎನ್ಬಿರಾಸ್ಕೆಂಟ್‌ 
ಎಜುಕೇಷನ್‌ ಡೆನ್ಮಾರ್ಕ್‌” ಸಂಸ್ಥೆಯು ಅಂತರರಾಷ್ಟೀಯ 
"ಬ್ಲ್ಹೂಪ್ನ್ಯಾಗ್‌' ಮಾನ್ಯತೆ ನೀಡಿದೆ. 


25೬ 


ಮಂಜೂರಾಗಿರುವ ಕಾಮಗಾರಿಗಳ ವಿವರಗಳು ಕೆಳಕಂಡಂತಿವೆ 


ರಾಜ್ಯದ ಕರಾವಳಿಯಲ್ಲಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಪಡಿಸಲು "ಕೋಸ್ಟಲ್‌ 
ಮಾಸ್ಟರ್‌ ಪ್ಲ್ಯಾನ್‌" ಅನ್ನು, ಸಮಾಲೋಚಕರಿಂದ ತಯಾರಿಸಿಕೊಳ್ಳಲಾಗಿದ್ದು, 


ಕರಾವಳಿ ನಿಯಂತ್ರಣ ವಲಯ (€ಣ2ಖದ ಅಂತಿಮ ಅಧಿಸೂಚನೆಯನ್ನು 
ಹೊರಡಿಸಿದ ನಂತರ, ಅನುಷ್ಠಾನಗೊಳಿಸಲು ಅಗತ್ಯ ಕೆಮವಹಿಸಲಾಗುವುದು. 


ಮುಂದುವರದು, 2021-22ನೇ ಸಾಲಿನ ಆಯವ್ಯಯ ಘೋಷಣೆಯಲ್ಲಿ ಉಡುಪಿ | 


ಜಿಲ್ಲೆಯ ತ್ರಾಸಿ, ಮರವಂತೆ, ಒತ್ತಿನಾಣೆ ಹಾಗೂ ಇತರೆ ಕಡಲ ತೀರಗಳನ್ನು ರೂ.10.00 
ಕೋಟಿಗಳ ವೆಚ್ಚದಲ್ಲಿ ಸಮಗ್ರವಾಗಿ ಅಬಿವೃದ್ದಿಪಡಿಸಲಾಗುವುದೆಂದು ಹಾಗೂ 
ಉಡುಪಿ ಜಿಲ್ಲೆಯ ಬೈಂದೂರು ತಾಲ್ಲೂಕಿನ ಸೋಮೇಶ್ವರ ಕಡಲ ತೀರದಲ್ಲಿ 


| ಪ್ರವಾಸೋದ್ಯಮ ಅಭಿವೃದ್ಧಿಗೆ ರೂ.10.00 ಕೋಟಿಗಳನ್ನು ಒದಗಿಸಲಾಗುವುದೆಂದು 


ಘೋಷಿಸಲಾಗಿರುತ್ತದೆ. 


ಇದಲ್ಲದೇ, ರಾಜ್ಯದ ಕರಾವಳಿ ತೀರಗಳ ಅಭಿವೃದ್ಧಿಗಾಗಿ ಇಲಾಖೆಯಿಂದ 


§ ಹ ವ. pe (ರೂ. ಲಕ್ಷಗಳಲ್ಲಿ 

| | ಈವರೆಗೂ | - 
ಕ; v4 -'! ಅಂದಾಜು | ಬಿಡುಗಡೆ 
36 ಕಾಮಗಾರಿಯ ಹೆಸರು ! ಖೂತ ಮಾಡಿರುವ 


| 1 ಮೂತ್ತ | 


ಬ್ಲೂ ಪ್ರಾಗ್‌ ಸರ್ಟಿಪಿಕೇಷನ್‌ ಯೋಜನೆ 
ಸಂಬಂಧ ಉಡುಪಿ ಜಿಲ್ಲೆಯ ಪಡುಬಿದ್ರೆ 
ಬೀಚ್‌ನ ಏಂಡ್‌ ಪಾಯಿಂಟ್‌ನ 
ವ್ಯಾಪ್ಲಿಯಲ್ಲಿ ಆಯ್ಕೆ ಮಾಡಿರುವ ! j 
ಜಾಗದಲ್ಲಿ ನೆಲಸಮತಟ್ಟುಗೊಳಿಸುವುಮು, | 
ಆರ್‌.ಸಿ.ಸಿ. ತಡೆಗೋಡೆ, ವಾಹನ ನಿಲುಗಡೆ, y 
k ಸೋಲಾರ್‌ ಪ್ಯಾಸೆಲ್‌ ಅಳವಡಿಸಲು ಶೆಡ್‌ ಇಂ 2 
ವಿರ್ಮಾಣ, ಕಾಮಿಲಿ ನದಿಗೆ ತಡೆಗೋಡೆ 
ನಿರ್ಮಾಣ, ಪ್ಲೋಟಿಂಗ್‌ ಜಟ್ಟಿ, ಕುಡಿಯುವ 
ನೀರಿನ ವ್ಯವಸ್ಥೆ ಇತ್ಯಾದಿ ಕಾಮಗಾರಿಗಳ | : % 
ಅಭಿವೃದ್ಧಿ (ಬಲಡವಾಳ ವೆಚ್ಚೆಗಳು'-2018- 
19) 

ದಕ್ಲಿಣ ಕನ್ನಡ ಜಿಲ್ಲೆಯ ಸಸಿಹಿತ್ಲು ಕಡಲ \ 
| ತೀರದಲ್ಲಿ ಸರ್ಪಿಲಗ್‌ ಸ್ಕೂಲ್‌, ಶೌಚಾಲಯ, - 
ಪಾರ್ಕಿಂಗ್‌, ಸ್ವಾಗತ ಕಮಾನು, 
| ಪರಗೋಲಾದೊಂದಿಗೆ ವಾಕಿಂಗ್‌ ಟ್ರ್ಯಾಕ್‌, 
“ | 8ಯಾಸ್ಕ್‌ ಗಳು, ರಸ್ತೆ, ಚರಂಡಿ ಮತ್ತು 
ಕಾಲುಪಥ ಅಭಿವೃದ್ಧಿ ಮುಂತಾದ ಪ್ರಪೂಸಿ 
ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸುಪುದು | 
(ಈ.ಟಿ.ವಿ.ಜಿ-2019-20). . | 
ಉಡುಪಿ ಜಿಲ್ಲೆಯ ಕುಂದಾಪುರ ತಾಲ್ಲೂಕಿನ ' - 
ತ್ರಾಸಿ ಮರವಂತೆ ಕಡಲತೀರದಲ್ಲಿ ಪ್ರವಾಸಿ 
ಮಂದಿರ ನವೀಕರಣ, ಸ್ಫಾಗತ ಪೋರ್ಜ್‌, 
ಲ್ಯಾಂಡ್‌ ಸೈೇಪಿಂಗ್‌, ಇಂಟಿರ್‌ಲಾಕ್‌ 
ಹೇಖರ್ಸ್‌, 2 -ಲೈಫ್‌ ಗಾರ್ಡ್‌ ವಾಚ್‌ 
ಟವರ್‌, ಹಳೆಯ ಮತ್ತು ನೂತನ, 
ಶೌಚಾಲಯಗಳ ನವೀಕರಣ, ಪುಡ್‌ 
ಕಿಯಾಸ್ಟ್‌  ಓಪಸ್‌ ಖರ್‌ ಥಿಯೇಟರ್‌, 
| ಪಾಟ್‌ ಟವರ್‌ ಒಳಗೊಂಡ ಸ್ವಾಗತದ್ವಾರ, 
j ಸಿ.ಸಿ. ಟಿವಿ. ಹೆಸಿಲಿಟಿ ಇತ್ಯಾದಿ 
| ಸೌಲಭ್ಯಗಳನ್ನು ಕಲ್ಪಿಸುವುದು 
(ಕೆ.ಟಿ.ವಿಚಿ-2019-20). 


1000.00 500.00 


500.00 0.00 


ಸಂಖ್ಯೆ: ಟಿಓಆರ್‌ 115 ಟೆಡಿವಿ 2021. 


ಫೆಔಸರ ಮತ್ತು ಜೀವಿಶಾಸ್ತ್ರ ಸಚಿವರು. 


